ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ ; 190 ನೇ ಮಾರ್ಚ್‌, 2020 


ಸಂಚಾರಿ ಪೊಲೀಸರು ವಾಹನ ಸವಾರರಿಂದ ದಂಡ ಸಂಗ್ರಹಿಸುತ್ತಿರುವ ಕುರಿತು 


ಶ್ರೀ ಹೆಚ್‌.ಎಂ. ರೇವಣ್ಣ (ವಿಧಾನ ಸಭೆಯಿಂದ ಚುನಾಯಿತರಾದವರು) :- 
1238 (1496) ಮಾನ್ಯ ಗೃಹ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಬೆಂಗಳೂರು ನಗರ ಸಂಚಾರಿ ಪೊಲೀಸರು ವಾಹನ ಸವಾರರಿಂದ ಸಂಚಾರಿ ನಿಯಮ 
ಉಲ್ಲಂಘನೆಗಳಿಂದ ಸ್ಥಳದಲ್ಲೇ ಸಂಗಹಿಸಿದ ದಂಡದ ಹಣವಷ್ಟು ; (2018-19 ಮತ್ತು 2019-2020ನೇ 
ಸಾಲಿನಿಂದ ಠಾಣಾವಾರು ವಿವರ ನೀಡುವುದು) 


(ಆ) ಬೆಂಗಳೂರು ನಗರ ಸಂಚಾರಿ ಪೊಲೀಸರು ಸ್ಥಳ ದಂಡದಿಂದ ಸಂಗಹಿಸಿದ ಹಣವನ್ನು ಸರ್ಕಾರಕ್ಕೆ 
ಪೂರ್ಣವಾಗಿ ಜಮಾ ಮಾಡಲಾಗಿದೆಯೇ ; (ರಠಾಣಾವಾರು ವಿವರಗಳನ್ನು ನೀಡುವುದು) 


(ಇ) 2018-1019 ಮತ್ತು 2019-2020ನೇ ಸಾಲಿನ ಅವಧಿಯಲ್ಲಿ ಪೊಲೀಸ್‌ ಪ್ರಧಾನ ಕಛೇರಿಯಿಂದ 
ಆಂತರಿಕ ಲೆಕ್ಕಪರಿಶೋಧನೆ ಕೈಗೊಳ್ಳಲಾಗಿದೆಯೇ; ಲೆಕ್ಕ ಪರಿಶೋಧನಾ ತಂಡದ ತಪಾಸಣೆ ವರದಿ ಪ್ರಕಾರ 
ಸ್ಥಳದಂಡ ವಸೂಲಾದ ಮರುದಿನ (ರಜಾ ದಿನ ಹೊರತುಪಡಿಸಿ) ಜಮಾ ಮಾಡದೆ ಸರ್ಕಾರದ ಹಣ 
ದಮರುಪಯೋಗ ಪಡಿಸಿಕೂಂಡಿರುವುದು ಸರ್ಕಾರದ ಗಮನಕ್ಕ ಬಂದಿದೆಯೇ ; (ರಠಾಣಾವಾರು ಸರ್ಕಾರಕ್ಕೆ 
ಜಮಾ ಮಾಡಿದ ದಿನಾಂಕದೊಂದಿಗೆ ರಸೀದಿ/ಚಲನ್‌ ಸಂಖ್ಯೆ/ನಬಿವರಗಳನ್ನು ನೀಡುವುದು) 


(ಈ) ಆಡಿಟ್‌ ವರದಿಯ ಅನ್ವಯ ದುರುಪಯೋಗ ಪಡಿಸಿಕೊಂಡ ಪ್ರಕರಣಗಳಲ್ಲಿ ಸಂಬಂಧಪಟ್ಟಿ 
ಅಧಿಕಾರಿಗಳ ವಿರುದ್ದ ಅಪರಾಧ ಮೊಕದ್ದಮೆ ದಾಖಲಾಗಿದೆಯೇ; ಮೊಕದ್ದಮೆ ದಾಖಲಿಸದಿದ್ದಲ್ಲಿ 
ದಾಖಲಿಸದಿರಲು ಕಾರಣವೇನು ? 


